ಲಿಖಿತ ಮೂಲಕ ಉತ್ತರಿಸುವ 


ಕರ್ನಾಟಕ ವಿಧಾನ ಪರಿಷತ್ತು 
ನೂರ ನಲವತ್ತನೆಯ ಅಧಿವೇಶನ 
ಗುರುವಾರ, ದಿನಾಂಕ : 12 ನೇ ಮಾರ್ಚ್‌, 2020 


ಕರ್ನಾಟಿಕ ಶಾಸಕರ ಸ್ಥಳೀಯ ಪ್ರದೇಶಾಭಿವೃದ್ದಿ ಯೋಜನೆಯ ಅನುದಾನದ ಬಗ್ಗೆ 


ಶ್ರೀ ಇಕ್ಸಾಲ್‌ ಅಹ್ಮದ್‌ ಸರಡಗಿ (ನಾಮನಿರ್ದೇಶನ ಹೊಂದಿದವರು) :- 
808 (666) ಮಾನ್ಯ ಮುಖ್ಯಮಂತಿಗಳು ಈ ವಿಷಯಗಳನ್ನು ದಯವಿಟ್ಟು ತಿಳಿಸುವರೆ:- 


(ಅ) 2018-19 ನೇ ಸಾಲಿನ ಕರ್ನಾಟಿಕ ಶಾಸಕರ ಸ್ಥಳೀಯ ಪ್ರದೇಶಾಭಿವೃದ್ಧಿ ಯೋಜನೆಯ ಅನುದಾನವು 
ಪ್ರತಿ ಶಾಸಕರಿಗೂ ಬಿಡುಗಡೆಯಾಗಿದೆಯೇ ; (ವಿವರ ನೀಡುವುದು) 


(ಆ) ಅನುದಾನವು ಬಿಡುಗಡೆಯಾಗದಿರಲು ಕಾರಣಗಳೇನು; 


(ಇ) ಈ ಅನುದಾನವು ಬಿಡುಗಡೆ ಮಾಡಲು ಇರುವ ಅಡೆತಡೆಗಳೇಮು; ಯಾವಾಗ ಅನುದಾನ ಬಿಡುಗಡೆ 
ಮಾಡುವುದು? (ಸಂಪೂರ್ಣ ಮಾಹಿತಿ ನೀಡುವುದು) 


